ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ರೈತರ ಸಾಲಮನ್ನಾ ಮಾಡುವ ಬಗ್ಗೆ 


ಶ್ರೀ ಐವಾನ್‌ ಡಿ'ಸೋಜ (ನಾಮನಿರ್ದೇಶನ ಹೊಂದಿದವರು)-- 
190 (272) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) 2017-18, 2018-19ರಲ್ಲಿ ರಾಜ್ಯದಲ್ಲಿ ಎಷ್ಟು ಮಂದಿ ರೈತರಿಗೆ ಸಾಲಮನ್ನಾ ಮಾಡಲಾಗಿದೆ; ಎಷ್ಟು 
ಮಂದಿ ರೈತರು ಸಾಲಮನ್ನಾ ಯೋಜನೆ ಅನ್ವಯ ಅರ್ಹರಾಗಿದ್ದಾರೆ; (ಜಿಲ್ಲಾವಾರು ವಿವರ ನೀಡುವುದು) 


(ಆ) ರೈತರ ಸಾಲಮನ್ನಾ ಯೋಜನೆಯಡಿಯಲ್ಲಿ ಸಹಕಾರಿ ಸಂಘಗಳಲ್ಲಿ ಮತ್ತು ರಾಷ್ಟ್ರೀಕೃತ 
ಬ್ಯಾಂಕುಗಳಲ್ಲಿ ಪಾವತಿಸಿದ ಮೊತ್ತ ಎಷ್ಟು; 


(ಇ) 2019-20ನೇ ಸಾಲಿನಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಲಾಗಿದೆಯೇ; 2018-19, 2019-20ರಲ್ಲಿ 
ಸಾಲಮನ್ನಾ ಮಾಡಿ ಮೊತ್ತವನ್ನು ಯಾವ ಮಾನದಂಡದ ಮೇಲೆ ನೀಡಲಾಗಿದೆ; 


(ಈ) ಕೇ೦ದ್ರ ಸರ್ಕಾರ ನೀಡುತ್ತಿರುವ ರೈತರಿಗೆ ವರ್ಷಕ್ಕೆ ಪ್ರೋತ್ಸಾಹ ಧನ ರೂ. 6,000/-ಗಳನ್ನು ಪಡೆದಿರುವ 
ಫಲಾನುಭವಿಗಳ ಸಂಖ್ಯೆ ಎಷ್ಟು; ಕೇ೦ದ್ರ ಸರ್ಕಾರದ ಯೋಜನೆಯ ಒಟ್ಟಿ ಫಲಾನುಭವಿಗಳೆಷ್ಟು; 
ಅರ್ಜಿದಾರರಿಗೆ ಎಷ್ಟು ಪಾವತಿಸಲಾಗಿದೆ; (ವಿವರ ನೀಡುವುದು) 


(ಉ) 2018-19, 2019-20ರಲ್ಲಿ ಸಾಲಭಾದೆಯನ್ನು ತಡೆಯಲಾಗದೇ ಮೃತಷಹಟ್ಟ ರೈತರ ಸಂಖ್ಯೆ ಎಷ್ಟು; ಅವರ 
ಕುಟಿಂಬಗಳಿಗೆ ನೀಡಿದ ಪರಿಹಾರ ಎಷ್ಟು; ಕುಟುಂಬದ ಸದಸ್ಯರಿಗೆ ಉದ್ಯೋಗ ನಬೀಡಲಾಗಿದೆಯೇ? (ವಿವರ 
ನೀಡುವುದು) 


